೫. ಶಿಕ್ಷಣದ ಆದರ್ಶಗಳ ಸಾಧ್ಯತೆಗಳು ಮತ್ತು ಮಿತಿಗಳು 


ತತ್ತ್ವ್ಯ-ಅನುಷ್ಠಾನಗಳ ನಡುವಿನ ಕಂದರ 


ಶಿಕ್ಷಣದ ತಾತ್ತ್ಮಿಕ ನಿರೀಕ್ಷೆಗಳಿಗೂ ಅನುಷ್ಠಾನಕ್ಕೂ ನಡುವೆ ಇರುವ ದೊಡ್ಡ 
ಕಂದಕದ ಬಗ್ಗೆ ಮತ್ತಷ್ಟು ಚಿಂತನೆ ಅಗತ್ಯ. ಅನುಷ್ಠಾನ ಶಿಕ್ಷಣ ಬಹಳ ಕಾಲದಿಂದಲೂ 
ತನ್ನ ತಾತ್ತ್ವಿಕ ನೆಲೆಗಳಿಂದ ದೂರವಾಗಿ ಅಂತರವನ್ನು ಕಾಯ್ದುಕೊಂಡೇ ಬಂದಿದೆ. 
ಹಾಗೆ ನೋಡಿದರೆ ಎತ್ತರದ ಆದರ್ಶಗಳನ್ನು ಪ್ರತಿಪಾದಿಸುವ ಯಾವುದೇ ಅಧ್ಯಯನದ 
ಶಾಖೆ ತನ್ನ ತಾತ್ತಿಕ ನೆಲೆಗಳಿಂದ ಸಂಬಂಧಗಳನ್ನು ಕಳಚಿಕೊಂಡು "ಪ್ರಾಕ್ಟಿಕಲ್‌ 
ಎ೦ದು ಯಾವುದನ್ನು ಕರೆಯುತ್ತೇವೆಯೋ ಆ ಸ್ತರಕ್ಕೆ ಇಳಿದುಬಿಡುತ್ತದೆ. ಹೀಗೆ 
ಆದರ್ಶಗಳು ಅನುಷ್ಠಾನ ಸಾಧ್ಯವಲ್ಲದ ತತ್ತ್ವಗಳನ್ನೇ ಪ್ರಧಾನವಾಗಿ ಒಳಗೊಂಡಿದ್ದರೆ 
ಆಗ ಅನುಷ್ಠಾನ ಸಾಧ್ಯವಾದದ್ದು, ಎಂದರೆ ಪ್ರಾಕ್ಟಿಕಲ್‌ ಆಗಿರುವುದು ಯಾವಾಗಲೂ 
ತನ್ನ ತಾತ್ತಿಕ ನೆಲೆಗಳಿಗೆ ವಿಮುಖವಾಗಿ ಚಲಿಸಬೇಕಾದ್ದು ಅನಿವಾರ್ಯ. 


ಹೀಗೆ ಶಿಕ್ಷಣದಂತಹ ಒಂದು ಶಾಖೆ ತನ್ನೆಲ್ಲಾ ಆದರ್ಶಗಳನ್ನು ಕೈಗೆಟುಕದ 
ಎತ್ತರದಲ್ಲಿ ಸ್ಥಾಪಿಸಿಬಿಟ್ಟರೆ ಪ್ರಾಯೋಗಿಕ ಶಿಕ್ಷಣ ಈ ಆದರ್ಶಗಳಿಂದ ದೂರ ನಿಲ್ಲಬೇಕಾದ್ದು 
ಅನಿವಾರ್ಯವಾಗುತ್ತದೆ. ಹಾಗಾಗಿ ನಾವು ಶಿಕ್ಷಣಕ್ಕೆ ಅನುಷ್ಠಾನಸಾಧ್ಯ ಆದರ್ಶಗಳನ್ನು 
ಗುರುತಿಸಬೇಕು. ಇದರ ಅರ್ಥ ಕೇವಲ ತಾತ್ಲಿಕ ನೆಲೆಗಳಿಗೆ ಸೀಮಿತವಾಗಬಹುದಾದ 
ಶಿಕ್ಷಣದ ಆದರ್ಶಗಳ ಹುಡುಕಾಟವನ್ನು ಎಲ್ಲರೂ ಈ ಕೂಡಲೆ ನಿಲ್ಲಿಸಬೇಕು ಎಂದೇನೂ 
ಅಲ್ಲ. ವಾಸ್ತವ ನೆಲೆಗಳಿಗೆ ನೇರವಾಗಿ ಸಂಬಂಧಪಡುವ ಶಿಕ್ಷಣದ ಆದರ್ಶಗಳನ್ನು 
ಕ್ಷೇತ್ರದಲ್ಲಿ ದುಡಿಯುತ್ತಿರುವ ನಾವು ಕೆಲವರಾದರೂ ಸ್ಪುಟವಾಗಿ ಗುರುತಿಸಬೇಕು. 
ವೃತ್ತಿನಿರತ ಅಧ್ಯಾಪಕರಿಗೆ ಅಥವಾ ಭಾವೀ ಶಿಕ್ಷಕರಿಗೆ ಈ ಅನುಷ್ಠಾನಸಾಧ್ಯ ಶಿಕ್ಷಣದ 
ತಾತ್ಲಿಕ ಅಂಶಗಳನ್ನು ಪರಿಚಯ ಮಾಡಿಕೊಡಬೇಕು. ಸ್ವಾಮಿ ವಿವೇಕಾನಂದರ, 
ರವೀಂದ್ರನಾಥ ಟ್ಯಾಗೂರ್‌ ಹಾಗೂ ಗಾಂಧೀಜಿಯವರ ಶಿಕ್ಷಣದ ಆಶಯಗಳು ಇಂದು 
ನಮ್ಮ ಕಣ್ಣೆದುರಿಗೆ ಇವೆ. 


ಶಿಕ್ಷಣದ ಆದರ್ಶಗಳ ಸಾಧ್ಯತೆಗಳು ಮತ್ತು ಮಿತಿಗಳು / 29 


[a 


2 ವೇಕಾನಂದರ ಈ ಹೇಳಿ 5ಗಳನ್ನು ಗಮನಿಸಿ. 

೧. ಶಿಕಣ ಎಂಬುದು ಮನುಷ್ಯನಲ್ಲ ಈಗಾಗಲೇ ಅಂತರ್ಗತವಾಗಿರುವ 
ಪರಿಪೂರ್ಣತೆಯ ಅಜಿವಕಿ. ಆ ರಿಂದ ಅಧ್ಯಾಪಕನ ಏಕಮಾತ್ರ ಕರ್ತವ್ಯವೆಂದರೆ 
pe ಈ ದಾರಿಯಲ್ಲಿ ಬರುವ ಎಲ್ಲಾ ಅಡಚಣೆಗಳನ್ನು ತೆಗೆಯುವುದು. 

ನೆಯಿಲ್ಲದ ಮಾಹಿತಿಯನ್ನು ಮೆದುಳಿನಲ್ಲಿ ತುಂಬುವುದಲ್ಲ. 

ಈ ಮಾಹಿತಿ BE ಕುಳಿತು ಜೇವಿಸವರ್ದೀಂಕೆ ಅರಗಬೆ ದೊಂಬಿ 

, ಮಾನವನನ್ನು ನಿರ್ಮಾಣ ಮಾಡುವ, ಶೀಲವನ್ನು 
ನೊಡುವ ಾವನೆಗಳನ್ನು ಅಂತರ್ಗತ ಮಾಡಿಕೊಳ್ಳಲು ನೆರವಾಗುವ ತರಬೇತಿ 


9 
Y 
£೨ 


ವಿದೇಶಿ ಭಾಷೆಯಲ್ಲಿ ಗಟ್ತಿಮಾಡಿ ಮೆದುಳಿಗೆ ತುಂಬಿಕೊಂಡು 
ಯದ ಡಿಗಿಗಳನ್ನು ಪಡೆದುಕೊಂಡಾಕ್ಷಣ ನಿಮ್ಮನ್ನು ನೀವೇ 
ಎಂದು ಧಾವಸುವರೇಸು fe: ಶಿಕ್ಷಣವೇ Ln ಗುರಿ 
ನ ವಕೀಲವಾಗುವುದಲ್ಲ ುತೇನಿದೆ? ಹೆಚ್ಚೆಂದರೆ ಡೆಪ್ಯೂಟಿ 

ಮ್ಯಾಜಿಸ್ಟೇಟ್‌ ಆಗುವುದು. ಎ೦ದರೆ ಗೌ "ಬಗೆಯ ಗುಮಾಸ ಸನಾಗುವುದು 

ಇದರಿಂದ ನಿಮಗಾಗಲೀ ನಿಮ್ಮ ಕಶ ಕ್ಥಾಗಲೀ ಆದ ಪ್ರಯೋಜನವೇನು? 
ದ್ಲಾನೆ ಎಂದು ಹೇಳುತ್ತೇವೋ ಅದನ್ನು 
ಸಷವಾದ ಮನಃಶಾಸ್ತ್ರೀಯ ಪರಿ ಸಾಷೆಯಲ್ಲಿ ಹೇಳುವುದಾದರೆ ಅದು ಟಿಷಿಪ 
"ಕಂಡುಕೊಂ೦ಂಡದು' ಆಥವಾ ಈಗಾಗಲೇ ಇರುವ ಜ್ಞಾನದ ಮೇಲೆ ಇದ್ದ 
ಹೊದಿಕೆಯನ್ನು ತೆರೆದದ್ದು ಯಾವುದನ್ನು ಮನುಷ್ಯ ಕಲಿತ ಷರಿ ಹೇಳುತ್ತೇವೆಯೋ 
ಅವೆಲ್ಲ ಅವನು ತನ್ನೊಳಗೇ ಆಡಗಿದ್ದ ಜ್ಞಾನವನ್ನು ಮುಚ್ಚಿದ್ದ ತೆರೆಯನ್ನು 
ಸರಿಸುವುದರ ಮೂಲಕ ಕಂಡುಹಿಡಿದಿದ್ದು ಯಾವ ಆತ್ಮ "ಅನನ್ಯ ಜ್ಞಾನದ 
ಗಣಿಯೊ ಅದರ ಮೇಲಿದ್ದ ಹೊದಿಕೆಯನ್ನು ತೆರೆಯುವುದರ ಮೂಲಕ 

ಕಂಡುಹಿಡಿದದ್ದು. 

ಶಿಕ್ಷಣ ಕುರಿತು ಈ ಹೇಳಿಕೆಗಳಲ್ಲಿನ ಸಿದ್ದಾಂತ ಮತ್ತು ವಾಸವಿಕ ನೆಲೆಗಳಲ್ಲಿ 
ಅವ್ರೆಗಳನು ್ನಿ ಅವ್ಯಯಿಸುವ ವಿಧಾನ - ಇವುಗಳನ್ನು ಕುರಿತು ಚರ್ಚಿಸಬೇಕು. 'ಜೀವನವನ್ನು 
ಕಟುವ., ಮಾನೆವ ನಿರ್ಮಾಣ ಮಾಡುವ, ಶೀಲವ ನ್ನು ಕೊಡುವ' ಶಿಕ್ಷಣ ಎಂದು 
ಸ್ಪಾಮಿ ವಿವೇಕಾನಂದರು ಯಾವುದನ್ನು ಹೇಳುತಾರೆ? ಅದನು ಕೊಡುವ ಬಗೆ 
ಹೇಗೆ ಇದರ ಬಗ್ಗೆ ಹೊಸ ಸ್ಕಿದ್ಧಾಂ ತಿಕ ಪತಿಪಾದನೆಗಳ ಬದಲು ಆಧ್ಯಾಪಕನಿಗೆ 
ಒರ್ದಿಷವಾದ, ತರಗತಿಯ ಸಂ ವಹನದಲ್ಲಿ ಸಾಧ್ಯವಾಗುವ ಸಷ್ಟ ನಿರ್ದೇಶನಗಳನ್ನು 


ಟು 
pa 


ನಾವು "ಕೊಡಲು ಸಾಧ್ಯವೆ? ಈ ಸವಾಲುಗಳ ಕುರಿತು ವ್ಯಜ್ಞಾನಿಕವಾಗಿ ವಾವು 


(3 
<) 
1 
¥ 
€ 
Rs 
t 
Fel 
1G 
© 


30 / ಜಾಗತೀಕರಣ, ಶಿಕ್ಷ ಣ ಮತ್ತು ಸಮಾಜ 


ಸಂಶೋಧನೆಗಳನ್ನು ನಡೆಸಿದ್ದೇವೆಯೆ? ಮಕ್ಕಳು ಏನನ್ನು ಕಲಿಯುತ್ತಾರೆ, ಹೇಗೆ 
ಕಲಿಯುತ್ತಾರೆ ಎಂಬ ಬಗ್ಗೆ ಪಾಶ್ಚಾತ್ಯ ದೇಶಗಳಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿವೆ. 
ಇವುಗಳನ್ನು ನಮ್ಮ ಪರಿಸ್ಥಿತಿಗೆ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದೇವೆಯೆ? ನಾವು 
ಕೇವಲ ಸಿದ್ದಾಂತಗಳ ಮೇ ಸಿದ್ಧಾಂತಗಳನ್ನು ಹೇಳುತ ಹಿಂದಿನವರು ಹೇಳಿದ 
ಸಿದ್ಧಾಂತಗಳನ್ನೇ ಅಲ್ಲಿ ಇಲ್ಲಿ ಪ್ರಕಟಿಸುತ್ತ ಮಂತದಿಂದ ಮಾವಿನಕಾಯಿ ಉದುರುತ್ತದೆ 
ಎಂಬ ನಂಬಿಕೆಯಲಿ ಬದುಕು ಸಾಗಿಸುತಿದ್ದೇವೆ. ಹಾಗಾಗಿ ಇಂದಿನ ದಿನಗಳಲ್ಲಿ 
ವಸ್ತುನಿಷೃಸ್ಥಿತಿಯನ್ನು ಅರಿಯಲಾರದ ಎರಡನೇ ದರ್ಜೆಯ "ನಾಗರಿಕ'ರಿಂದ ಈ ದೇಶ 
ತುಂಬಿಹೋಗಿದೆ, ಅನೈತಿಕತೆ ತಾಂಡವಾಡುತ್ತಿದೆ. ನೈತಿಕತೆ ಆಧ್ಯಾತ್ಮಿಕತೆಗಳು ನಮ್ಮ 
ದೇಶದ ಮೂಲ ಬಂಡವಾಳ ಎಂದು ಘೋಷಿಸುವ ನಾವು ಬದಲಾದ ಪರಿಸ್ಥಿತಿಯಲ್ಲಿ 
ಏಕಾವಿಕಿ ವಸ್ತುಲಾಭವನ್ನುಳಿದು ಈ ಬದುಕಿಗೆ ಬೇರಾವ ಅರ್ಥವೂ, ಗುರಿಯೂ ಇಲ್ಲ 
ಎಂಬಂತೆ ನಡೆದುಕೊಳ್ಳುತ್ತಿದ್ದೇವೆ. ಹಾಗೆ ನೋಡಿದರೆ ವಿದೇಶಿಯರು ಜೀವನದ ಕೆಲವು 
ಆದರ್ಶಗಳಿಗಾದರೂ ಒಂದು ಬದ್ದತೆಯನ್ನು ತೋರುತ್ತಾರೆ. ಸಮಯಪಜ್ಞಿಯ ವಿಷಯವೇ 
ಆಗಿರಬಹುದು ಅಥವಾ ಯಾರಿಗಾದರೂ ಕೊಟ್ಟ ಆಶ್ನಾಸನೆಗೆ ಸಂಬಂಧಪಟ್ಟ ಅನುಷ್ಠಾನ 
ದೂರವಾದ ವಿಷಯವಾಗಿರಬಹುದು. ನಮ್ಮ ಇಂದಿನ ಅಧಃಪತನಕ್ಕೆ ನಾವು ನಮ್ಮ 
ಸಿದ್ಧಾಂತಗಳಿಂದ ಕೂಡಿದ ಈ ಶಿಕ್ಷಣವನ್ನೇ ಗುರಿಮಾಡಬೇಕು. ಸಿದ್ದಾಂತಗಳು ಆಚರಣೆಯ 
ಮೌಲ್ಕಗಳಾಗಿ ಬದುಕಿಗೆ ಒದಗಿಬರಬೇಕಾದರೆ ಕೆಲವು ಮೂಲಭೂತ ವಿಧಿವಿಧಾನಗಳನ್ನು 
ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಗುರುತಿಸಬೇಕು. ಈ ಪ್ರಕ್ರಿಯೆಗಳು ಪುನಃ ಕೇವಲ pS 
ಸಿದ್ದಾಂತಗಳಿಗೆ ನಮ್ಮನ್ನು ಕೊಂಡೊಯ್ಯದೆ ಪ್ರಾಯೋಗಿಕ ವಿಧಾನಗಳ ಅನ್ನೇಷ 
ಮಾ ಮಣಣಹಂವೇರು ಮಕ್ಕಳ ಮನಃಶಾಸ್ತೀಯ ವಿಚಾರಗಳು ಈ ಮ 
ಸಿದ್ದಾಂತಗಳಿಗಿಂತ ಪ್ರಮುಖವಾಗುತವೆ. ಮಕ್ಕಳ-ಅಧ್ಯಾಪಕರ ನಡುವೆ ನಡೆಯುವ 
ಸಂವಹನದಲ್ಲಿ ಕೆಲವು ಸ್ಪಷ್ಟವಾದ ರೀತಿ ನೀತಿಗಳನ್ನು ಗುರುತಿಸಿ ಆಚರಣೆಗೆ ತರುವ 
ಮುಖಾಂತರ ನಾವು ಮಕ್ಕಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರಲು ಸಾಧ್ಯ. ಪಾಶ್ಚಾತ್ಯ 
ಸಂಶೋಧಕರು ಈ ಸಂಬಂಧವಾಗಿ ಅನೇಕ ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ. 
ಇವು ಭಾರತೀಯ ಮನಸಿಗೆ ಅತ್ಯಂತ ವಾಚ್ಯವಾದ ಪ್ರಕ್ರಿಯೆಗಳಂತೆ ಕಾಣಬಹುದು. 
ಆದರೂ ಇದು ಬಹಳ ಮುಖ್ಯ ಎಂದು ನಾವು ಪ್ರಾಯೋಗಿಕವಾಗಿ ಕಂಡುಕೊಳ್ಳಬಹುದು. 
ಅನುಷ್ಠಾನದ ನೆಲೆಯಲ್ಲಿ ಸ್ಪಲ್ಪ ಕಷ್ಟ ಎನ್ನಿಸಬಹುದಾದ ಕೆಲವೊಂದು ಆದರ್ಶಗಳನ್ನು 
ಪ ಪಾಶ್ಚಾತರೂ ಪ್ರತಿಪಾದಿಸಿದ್ದಾರೆ. a ಮಹಾಶಯನ ಪ್ರಕಾರ ಮಗುವಿಗೆ ಯಾರೂ 
ಏನನ್ನೂ ಹೇಳಿಕೊಡಬಾರದು. ಅದು ಅದರ ಸ್ಪಭಾವದ ಅನ್ನಯ ಪ್ರಕೃತಿಯಿಂದಲೇ 
ಎಲ್ಲವನ್ನೂ ಕಲಿಯಬೇಕು. ಮೊದಲ ಹಂತದ ಶಿಕ್ಷಣದಲ್ಲಾದರೂ ಮಗು ಪುಸ್ತಕದಿಂದ 
ದೂರ ಉಳಿಯುವುದು ಮುಖ್ಯ ಎಂಬುದು ರೋಸೋನ ಅಭಿಪ್ರಾಯ. "ಛಾಂದೋಗ್ಯ 


ಶಿಕ್ಷಣದ ಆದರ್ಶಗಳ ಸಾಧ್ಯತೆಗಳು ಮತ್ತು ಮಿತಿಗಳು / 31 


ಉಪನಿಷತ್ತಿ'ನಲ್ಲ ಬರುವ ಸತ್ಕಕಾಮ ಜಾಬಾಲಿಯ ಕಥೆಯಲ್ಲೂ ಇಂತಹ ಒಂದು 
ನಿದರ್ಶನ ಇದೆ. ಸತ್ಯಕಾಮ ಹಸುಗಳನ್ನು ಮೇಯಿಸುತ್ತಾ ಒಬ್ಬನೇ ಪ್ರಕೃತಿಯೊಡನೆ 
ಒಂದಾಗಿರುತ್ತಾನೆ. ಪ್ರಕೃತಿ ಅವನಿಗೆ ಜಡವೆನಿಸದೆ ಅವನೊಡನೆ ಮಾತನಾಡತೊಡಗುತದೆ. 
ತನ್ನ ರಹಸ ೈವನ್ನೆ ಲ್ಲಾ ಬಿಟ್ಟುಕೂಡುತ್ತದೆ. ಅವನಿಗೆ ಜ್ಞಾನ ದೊರೆಯುತ್ತದೆ. ಸತ್ಸಕಾಮ 
ಪ್ರಕ್ಕತಿಯಿಂದಲೇ ಎಲ್ಲವನ್ನೂ ಕಲಿಯುತ್ತಾನೆ. 


ಅಸಿತ್ತವಾದಿಗಳು ಯಾವುದೇ ಸಾರ್ವತ್ರಿಕವಾದ ವಸ್ತುನಿಷ್ಠ ಸತ್ಯವನ್ನಾಗಲಿ, ಅತೀತವನ್ನು 


© 
ಭಿ ತಾದೆ ಅಥವಾ ಜ್ಞಾವಮೀಮಾಂಸೆ ಕುರಿತಾದ ಪರಿಕಲ್ಲನೆಗಳನ್ನಾಗಲಿ ಒಪುವುದಿಲ್ಲ. 


ಜೊತೆಗೆ ಸಾರ್ವ ತ್ರಿಕವಾದ ನೀತಿಯ ಅಸಿತ್ತ ತ್ತವನ್ನು ಒಪ ಪದೆ ಪ ಪ್ರತಿಯೊಬ್ಬನೂ ಒಳಗಿನ 
ದನಿಯನ್ನು ಆಲಿಸಿ ತಾನೇ ಕಂಡಸಎಮಿ ವ್ವ ಬದ್ಧನಾಗಿರಬೇಕು ಎಂದು 
ಧಾವಿಸುತಾರೆ. 


ಒಂದು ದೃಷ್ಟಿಯಿಂದ ಪಾಶ್ಚಾತ್ಯ ೦ತನೆಗೂ ಭಾರತೀಯ ಚಿಂತನೆಗೂ ಒಂದು 
ಮೂಲಭೂತ ವ್ಯತ್ಯಾಸವಿದೆ. ನಮ್ಮ «4 ಸೀ ಚಿಂತನೆಯ ಶಕ್ತಿಯನ್ನು ಉಳಿಸಿಕೊಳ್ಳಲು 


ನಾವು ಈ ಎರಡರ ನಡುವೆ ಇರುವ ವ್ಯತ್ಕಾಸವನ್ನು ಗುರುತಿಸ ಬೇಕು. ಪಾಶ್ಚಾತ್ರ 
ಚಿಂತಕರು ಮನುಷ್ಯನ ಆಂತರಿಕ ಸ್ವರೂಪಕ್ಕಿಂತ ಕಾಗ. ಕಲಿಯುವ ಕೌಶಲಗಳ ಕಡೆ 
ಗಮನವಿಡುತಾರೆ. ಈ ಫೌಶಲಗಳನು ಕಲಿಯುವ ಸಂದರ್ಭದಲ್ಲಿ ಮನುಷ್ಯ ಸ್ಪಭಾವದಲ್ಲಿ 
'ದಲಾ ದನ್ನು ಪಾಶ್ಚಾತ್ಯ ಚಿಂತನೆ ಒಪುತ್ತದೆ. ಆದರೆ ಈ 
ಮನುಷ್ಯ ಮೂಲಧಹಿತವನೆ ಬದಲಾಗಬೇಕು, 
ಶಕ್ತಿಗಳು ಮನೆಮಾಡಿವೆ, ಅವುಗಳನ್ನು ನಿಯಂತ್ರಣಕ್ಕೆ 
ಯಜಮಾನನಾಗಬೇಕು ಎಂಬಂತಹ ನಿರೀಕ್ಷೆ ಇಲ್ಲ. 'ಸ್ವಾಮಿ' ಎ೦ಬ 
ನ್ನನ್ನು ತಾನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ 'ತಂದುಕೊಂಡಿದ್ದಾನೋ 
ಅವನಿಗೆ ಸಲ್ಲುವ ಬಿರುದು. “ಮನೆಯೊಳಗೆ ಮನೆ $ಯೊಡಯ"ನಿರುವುದು ಈ ಅರ್ಥದಲ್ಲಿ. 
ಪಾಶವೀ ಶಕ್ತಿಗಳ ಹೊರತಾಗಿಯೂ ಯಾವುದೊಂದು ಸ್ವಾಮಿತ್ವದ ಸಾಧ್ಯತೆ 
ನಮ್ಮೊಳಗಿದೆಯೋ ಅದೇ "ಮನೆಯೊಡೆತನ'. ಈ ಸಾಧ್ಯತೆಯನ್ನು ಪಾಶ್ಚಾತ್ಯ ಚಿಂತನೆ 
ಗುರುತಿಸುವುದಿಲ್ಲ. ಬದಲಾಗಿ "ಸರ್‌' ಆಗುವ ಸಾಧ್ಯತೆಯನ್ನು ಮಾತ್ರ ಗುರುತಿಸುತ್ತದೆ. 
'ಸರ್‌' ಆಗುವ ಮೂಲಕ ಇತರರಿಗಿಂತ ಎತ್ತರದಲ್ಲಿದ್ದು, ಇತರರನ್ನು ನಿಯಂತ್ರ ಣದಲ್ಲಿಡುವ 
ಮುಂದುಮಾಡಿ ವಿಸರಿಸುತ್ತಿರುವ 


4 4 
$4 GL 
3: 
4 
pf 
¢L 
(8 
“ J 
¥ UU 
dl 
೪. 
tl 8° 
©) 


I 
7 
pl 
7] 


§ § 
31 
gS 
GL GL (4 


ಎರೀಕ್ಷೆಯಿ ಇಲ್ಲಿ ಹೆಚ್ಚು. ತಾಂತ್ರಿಕ ಪ್ರಗತಿಯನ್ನೇ 
ಜಾಗತೀಕರಣದ ಈ ಸಂದರ್ಭದಲ್ಲಿ "ಸರ್‌' ಆಗುವುದೇ ಜೀವನದ ಪರಮಗುರಿಯಾಗಿದೆ. 
ನನ್ನನ್ನೇ ನಾನು ನಿಯಂತ್ರಣ ಮಾಡಿಕೊಳ್ಳುವುದಕ್ಕೂ. ಸದಾಕಾಲವೂ ಇತರರನ್ನು 
ಬಯಂತ್ರಣಮಾಡುವ ಮನಸ್ಸಿನ ಸ್ವಭಾವಕ್ಕೂ ಇರುವ ವ್ಯತ್ಯಾಸವೇ "ಸ್ವಾಮಿ' ಮತ್ತು 
"ಸರ್‌" ಆಶಯಗಳ ನಡುವೆ ಇರುವ ವ್ಯತ್ಮಾಸ 


32 / ಜಾಗತೀಕರಣ, ಶಿಕ್ಷ ಣ ಮತ್ತು ಸಮಾಜ 


ಮನುಷ್ಯ ಸ್ವಬಾವ ಪ್ರಕೃತಿಯೊಡನೆ ಸಾಧಿಸುವ ಏಕತೆಯಿಂದಾಗಿ 
ವಿಶ್ರಕುಟುಂಬಿಯಾಗುವ ಉದ್ದೇಶವನ್ನು ಮತ್ತು ಇದು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಒಂದು 
ಅನುಭವವಾಗುವುದನ್ನು ಭಾರತೀಯ ಚಿಂತನೆ ಪ್ರತಿಪಾದಿಸುತ್ತದೆ. ವೇದಮಂತ್ರಗಳಲ್ಲಿ 
ಈ ತಾದಾತ್ಮ್ಯ ಅದ್ದುತ ಆಯಾಮಗಳಿಗೆ ಚಿಮ್ಮುತ್ತದೆ. ಈ ಪ್ರಕೃತಿ ಆರಾಧನೆಯಲ್ಲಿ 
ಮನುಷ್ಯ ಸಾಧಿಸಿದ ಹೆಚ್ಚುಗಾರಿಕೆ ಪ್ರಕೃತಿಯನ್ನು ನಿಯಂತ್ರಣ ಮಾಡುವರಿತಹದ್ದಲ್ಲ. 
ಅದಕ್ಕೆ ತಲೆಬಾಗುವ ಒಂದು ಶರಣಾಗತಿಯ ಧನ್ಯತಾ ಭಾವವಿದೆ. ದುರದೃಷ್ಟವೆಂದರೆ 
ವಿಜ್ಞಾನ ಮತ್ತು ಜಾಗತೀಕರಣದ ತಾಂತ್ರಿಕ ಪ್ರಗತಿ ಪ್ರ ಪ್ರಕ ತಿಯನ್ನು ನಿಯಂತ್ರಿಸುವ "ಅನುಕೂಲ 
ದೃಷಿಕೋನದಿಂದ ಮಾತ್ರ ನೋಡುವ ಒಂದು ಮಾಕ್‌ ನಿಲುವನ್ನು ತಂದುಕೊಟ್ಟಿದೆ. 
“ಯೂರೋಸೆಂಟಿಕ್‌” ಚಿಂತನೆಗಳು ಭಾರತೀಯ ಸಂಮೆಗಳಲೂ. ಹೆಚ್ಚಾಗುತ್ತಿರುವ 
ಈಗಿನ ಕಾಲದಲ್ಲಿ "ಯೂರೋಕಿಡ್‌” ಶಾಲೆಗಳು ತಲೆಯೆತ್ತುತ್ತಿವೆ. ಯಾರಿಗೂ 
ಭಾರತೀಯರಾಗುವ ತವಕವಿಲ್ಲ ಯೂರೋಪಿಯನ್ನರಾಗುವ ಬಯಕೆ! ಆರ್ಥಿಕವಾಗಿ 
ಗೆಲ್ಲುವ ಮಾದರಿಗಳನ್ನು ಆರಾಧಿಸುತ್ತ ಅನುಕರಣೆ ಹರಡುವ ಜಾಡ್ಯ ಜಗತ್ತಿನಾದ್ಯಂತ 
ಹಬ್ಬುತ್ತಿದೆ. ಫಳ ಪರನ ತತ್ವ-ಅನುಷ್ಠಾನಗಳ ನಡುವೆ ಬಿರುಕು ವಿಷ ಸರಿಸುತಲೇಣದೆ. 
ಜಾಗಳೀಕರಣದ ಅಲೆಯನ್ನು, ಎದುರಿಸಿ ನಿಲ್ಲಬಲ್ಲ ಶಕ್ತಿಯನ್ನು ಈ ಯಾವ 
ತತ್ನಸಿದ್ದಾಂತಗಳಿಂದಲೂ ಮು ಪಡೆಯುವ ಸಾಧ್ಯತೆ ಇಲ್ಲವೇನೋ ಎನ್ನಿಸುತ್ತಿದೆ. 


ಸ್ವಯಂ ಕಲಿಕೆ ಮತ್ತು ಮಾರ್ಗದರ್ಶನದಲ್ಲಿ ಕಲಿಕೆ 


ಶಿಕ್ಷಣದ ತಾತ್ತಿಕ ನೆಲೆಗಳು ಆದರ್ಶಪ್ರಾಯವಾಗಿದ್ದು ಸ್ವಯಂಕಲಿಕೆಗೆ ಪ್ರಧಾನ್ಯವನ್ನು 
ನೀಡುತ್ತವೆ. ವ್ಯಕ್ತಿವಿಶಿಷ್ಟ ಗಹಿಕೆ ಸರಾಸರಿ ಗಹಿಕೆಗಿಂತ ಬೇರೆಯಾಗಿರುವುದು ಅನಿವಾರ್ಯ. 
ಹಾಗಾಗಿ ಸ್ವಯಂಕಲಿಕೆಗೆ ತನ್ನದೇ ಪ್ರಾಧಾನ್ಯವಿದೆ. ವಿಶೇಷ ಸಂದರ್ಭಗಳಲ್ಲಿ ಹೊಸ 
ತಾತ್ತ್ವಿಕ ನಿಲುವುಗಳನ್ನು ಪ್ರತಿಪಾದಿಸುವಾಗ ಅಥವಾ ವಿಜ್ಞಾನದ ಗುರುತ್ದಾಕರ್ಷಣೆಯಂತಹ 
ವೈಜ್ಞಾನಿಕ ವಿಷಯಕ್ಕೆ ಸಂಬಂಧಪಟ್ಟಾಗ ವ್ಯಕ್ತಿವಿಶಿಷ್ಟ ಗಹಿಕೆ ಬಹಳ ಮುಖ್ಯವಾಗುತ್ತದೆ. 
ನ್ಯೂಟನ್‌ ಒಬ್ಬನೇ ಗುರುತ್ಪಾಕರ್ಷಣೆ ಕುರಿತು ಭಿನ್ನವಾಗಿ ಯೋಚಿಸಿದ. ಆದರೆ ಸರ್ವೇ 
ಸಾಮಾನ್ಯ ವಿಷಯಗಳಾದ ಶಾಲಾಮಟ್ಟದ ವಿಜ್ಞಾನ, ಗಣಿತ ಮುಂತಾದವುಗಳನ್ನು 
ಕಲಿಯುವಾಗ ಅನುಭವಿ ವ್ಯಕ್ತಿಯ ಮಾರ್ಗದರ್ಶನದಲ್ಲಿ ಕಲಿಯುವುದು ಉತ್ತಮ. ಈ 
ಸಂಬಂಧವಾಗಿ ಸ್ವಯಂ ಕಲಿಕೆ ಹಾಗೂ ಮಾರ್ಗದರ್ಶನದ ಕಲಿಕೆಗಳ ಬಗ್ಗೆ ಸಂಶೋಧನೆ 
ಏನು ಹೇಳುತ್ತದೆ ಎಂಬುದನ್ನು ತಿಳಿಯುವುದು ಉಪಯುಕ್ತ. ಒಂದು ನಿರ್ದಿಷ್ಟ 
ಮಾರ್ಗದರ್ಶನದಲ್ಲಿ ಉಂಟಾದ ಲಕ ಹೆಚ್ಚುಕಾಲ ಮಕ್ಕಳ ಮನಸಿನಲ್ಲಿ ಉಳಿಯುತ್ತದೆ 
ಎಂಬುದು ಈ ಸಂಶೋಧನೆಯಿಂದ ಕಂಡುಬಂದ ಸಂಗತಿ. "ಒಂದು ವಿಜ್ಞಾನದ 
ಪ್ರಯೋಗವನ್ನೇ ಆಗಲಿ ಅಥವಾ ಗಣಿತದ ಸಮೀಕರಣವನ್ನೇ ಆಗಲಿ ಮಕ್ಕಳು 
ಪ್ರಯೋಗಮಾಡಿ ತಾವೇ ಕಲಿತರೂ ಆ ವಿದ್ಯಮಾನಗಳ ಇನ್ನಿ ತರ ಮಗ್ಗಲುಗಳನ್ನು 
ಸರಿಯಾಗಿ ಅರ್ಥಮಾಡಿ ಕೊಳ್ಳಬೇಕಾದರೆ ಭಷ ಅರ್ಥಮಾಡಿಕೊಂಡಿದು ಆನ್ನಯಿಕ 


ಶಿಕ್ಷ ಣದ ಆದರ್ಶಗಳ ಸಾಧ್ಯ ತೆಗಳು ಮತ್ತು ಮಿತಿಗಳು /33 


ಜ್ಞಾನವಾಗಬೇಕಾದರೆ ಆ ಬಗ್ಗೆ ಒಂದು ಮಾರ್ಗದರ್ಶನದಲ್ಲಿ ನಡೆಯುವ ಚರ್ಚೆ 
ಅಗತ್ಯವಾಗುತ್ತದೆ ಎಂದು ಇ ತಶೀಚಿನ ಸಂಶೋಧನೆಗಳು ತಿಳಿಸುತ್ತವೆ. 


ಮಿದುಳು ಮತ್ತು ಕಲಿಕೆ 


ಮೆದುಳಿನ ಅಧ್ಯಯನ ಮುಂದುವರಿದಂತೆ ಮಕ್ಕಳ ಕಲಿಕೆಯ ಬಗ್ಗೆ, ಕಲಿಕಾ 
ಸಮಸ್ಮೆಗಳ ಬಗ್ಗೆ ಅನೇಕ ಹೊಸ ತಿಳುವಳಿಕೆಗಳು ಮೂಡಿವೆ. ಉದಾಹರಣೆಗೆ 
ಮೆದುಳಿನ ಯಾವ ಯಾವ ಭಾಗಗಳು ಯಾವ ಯಾವ ಕಲಿಕೆಗೆ ಕಾರಣವಾಗಿವೆ 
ಎಂದು ಈಗ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ವಾಸನೆಯನ್ನು ಗಹಿಸಲು, ಮಾತನಾಡಲು, 
ರುಚಿ ನೋಡಲು ಹೀಗೆ ಇಂದಿಯಗಹಣಕ್ಕೆ ಸ ಸಂಬಂಧಪ ಪಟ್ಟಂತೆ ಮೆದುಳಿನಲ್ಲಿ ನಿರ್ದಿಷ್ಟ 
ಸ್ಥಾನ ಇರುವುದನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಹಾಗೆಯೇ ಮಗು ಕಲಿಯುವಾಗ 
ಮೆದುಳಿನಲ್ಲಿ ಏನೆಲ್ಲ ಕ್ರಿಯೆಗಳು ನಡೆಯುತ್ತವೆ ಎಂಬ ಬಗ್ಗೆಯೂ ಸಾಕಷ್ಟು ತಿಳುವಳಿಕೆ 
ಇದೆ. ಉದಾಹರಣೆಗೆ ನೆನಪಿನ ಶಕ್ತಿಯ ಹಿಂದೆ ಇರುವ ಭೌತಿಕ ವಿದ್ಯಮಾನಗಳ ಬಗ್ಗೆ 
ಸಂಶೋಧನೆಗಳು ಬೆಳಕು ಚೆಲ್ಲುತ್ತವೆ. ಆಗತಾನೆ ಹುಟ್ಟಿದ ಮಗುವಿನ ಮೆದುಳಿನಲ್ಲಿ 
ಲಿಯನ್‌ (ನೂರು ಶ್ರತಕೊ ಟಿ) ನರಕೋಶಗಳಿರುತ್ತವೆ. ಮಗು ಹುಟ್ದಿದ 
೦ತರ ಇವುಗಳಲ್ಲಿ ಕೆಲವು ಸಾಯುತ್ತವೆ. ಆದರೆ ಉಳಿದದ್ದು. ಮೆದುಳಿನ ಕೆಲಸಕ್ಕೆ 
. ಜೀವನಪರ್ಯಂತ ದೇಹದ ಇತರ ಭಾಗಗಳಲ್ಲಿ ಜೀವಕೋಶಗಳ ಸಂಖ್ಯೆ 
ದಿಯಾಗುತದೆ. ಹಾಗಾಗಿ ಆರು ಅಡಿ ಎತ್ತರದ ದೇಹ ಬೆಳೆಯಲು ಸಾಧ್ಯ. ಆದರೆ 
ಮೆದೆಳನಲ್ಲಿ ಮಾತ ಒಂದೇ ಒಂದು ಹೊಸ `ಪರಕೋಶವೂ ಹುಟುವುದಿಲ್ಲ. ಇರುವ 
ನನಗ ತಮ್ಮ ರೆಂಬೆಕೊಂಬೆಯಂತಹ ಕವಲುಗಳಿಂದ ಒಂದು ಮತ್ತೊಂದನ್ನು 
ಕೂಡಿಕೊಂಡು ವಿಶಿಷ್ಠವಾದ ನರಜಾಲವನ್ನು ರಚಿಸುತ್ತವೆ. ಆದರೆ ಮೆದುಳಿನಲ್ಲಿರುವ 
'ಹಿಷ್ಪೊಕ್ಕಾಂಪಸ್‌' ಎಂಬ ಸಣ್ಣ ಭಾಗ ಇದಕ್ಕೆ ಅಪವಾದ. ಈ ಭಾಗದಲ್ಲಿ ನೆನಪಿನ 
ಕ್ರಿಯೆಗೆ ಸಂಬಂಧಪಟ್ಟಂತೆ ಹೊಸ ನರಕೋಶಗಳು ಹುಟ್ಟುತ್ತಲೇ ಇರುತ್ತವೆ. ಹೀಗೆ 
ಉತ್ಪತ್ತಿಯಾದ ನೆನಪಿನ ನರಕೋಶಗಳು ತಾತ್ವಾಲಿಕ ನೆನಪಿನ ಶಕ್ತಿಯಾಗಿ ನಮ್ಮ ಮನಸಿನಲ್ಲಿ 
ಉಳಿಯುತ್ತವೆ. ಆ ನಂತರ ನೆನಪನು ಹೊತ್ತ ಈ ಹೊಸ ನರಕೋಶಗಳು ಮೆದುಳಿನ 
ನಿಯೋಕಾರ್ಟೆಕ್‌ ಎಂಬ ಭಾಗಕ್ಕೆ ಹೋ ಗಿ ಅಲ್ಲಿ ಶಾಶ್ವತ ನೆನಪಾಗಿ ಸೆ ಸೇರಿಕೊಳ್ಳುತ್ತವೆ. 
ಹೀಗೆ ನಾವು ಕಿಷವಾದ ಮೆದುಳಿನ ವದ್ಯಮಾನವನ್ನು ಸರಳೀಕರಿಸಿ ವಏವರಿಸಬಹುದು. 
ಮಕ್ಕಳ ಕಲಿಕೆಯ ದೃಷಿಯಿಂದ ನಾವು ಗಮನಿಸಬೇಕಾದದ್ದು ಯಾವುದೆಂದರೆ ಮಗುವಿನ 
ಕಲಿಕೆಯ ಸಮಯದಲ್ಲಿ ಹಿಮೊಕ್ಕಾಂಪಸ್‌ ಭಾಗ ನೆನಪಿಗೆ ಸಂಬಂಧಪಟ್ಟ ನರಕೋಶಗಳನ್ನು 
ಉತ್ಪತ್ತಿ ಮಾಡುತ್ತಲಿ ಇರುತ್ತದೆ ಮತ್ತು ಈ ನರಕೋಶಗಳ ಉತ್ಪಾದನೆಗೂ ಮಗು 
ಪಡೆಯುವ ನೆನಪಿನ ಶಕ್ತಿಗೂ ೩, ಸಜಾಧನಿನ ಒಂದು ವೇಳೆ 'ಹಿಪ್ಪೊಕ್ಕಾಂಪಸ್‌ 
ನರಕೋಶಗಳನ್ನು ಉತ್ಪತ್ತಿ ಮಾಡದೆ ಇದ್ದರೆ? 


[3 
{, (9 


L 
ನ 
೨ 
9 


<L 
© 
CE 


[a 
* 


tl 2 
# 


34 / ಜಾಗತೀಕರಣ, ಶಿಕ್ಷಣ ಮತ್ತು ಸಮಾಜ 


ಇಂದಿನ ಮೆದುಳು ಸಂಶೋಧನೆ ಈ ಸಾಧ್ಯತೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. 
ತರಗತಿಗಳಲ್ಲಿ ಮಕ್ಕಳನ್ನು ಬಹಳವಾದ ಒತ್ತಡಕ್ಕೆ ಆತಂಕಕ್ಕೆ ಒಳಪಡಿಸಿದರೆ ಈ 
ಒತ್ತಡದಿಂದಾಗಿ ಗ್ಲೂಕೋಕಾರ್ಟಿಕಾಯ್ಡ್‌ ಎ೦ಬ ರಾಸಾಯನಿಕ ಉತ್ಪತ್ತಿಯಾಗುತ್ತದೆ 
ಮತ್ತು ಈ ರಾಸಾಯನಿಕವು ಹಿಪ್ಲೊಕ್ಕಾಂಪಸ್‌ನಲ್ಲಿ ನರಕೋಶಗಳ ಉತ್ಪಾದನೆಯನ್ನು 
ತಡೆಯುತ್ತದೆ. ಹೀಗೆ ತೀವ್ರ ಒತ್ತಡಕ್ಕೆ ಸಿಲುಕಿದ ಮಗು ಪಾಠಪ್ರವಚನಗಳನ್ನು ನೆನಪಿಡಲಾರದೆ 
ಕಲಿಕೆಯಲ್ಲಿ ಹಿಂದೆ ಉಳಿದುಬಿಡುತ್ತದೆ. ಪ್ರೀತಿಯಿಂದ ಪಾಠ ಹೇಳಿ ಕೊಡಬೇಕು, 
ತರಗತಿಯ ವಾತಾವರಣ ಶಾಂತಿ ನೆಮ್ಮದಿಯನ್ನು ಹುಟ್ಟಿಸುವಂತಿರಬೇಕು ಎಂಬ ನಿರೀಕ್ಷೆ 
ಸರ್ವೇಸಾಮಾನ್ಯವಾಗಿ ಎಲ್ಲ ಅಧ್ಯಾಪಕರಲ್ಲೂ ಇರುತ್ತದೆ. ಆದರೆ ಈ ನಿರೀಕ್ಷೆಗೆ ಭೌತಿಕವಾಗಿ 
ಗುರುತಿಸಬಹುದಾದ ಕಾರಣಗಳಿವೆ ಎಂದು ನಮ್ಮ ಅಧ್ಯಾಪಕರಿಗೆ ತಿಳಿದಿರುವುದಿಲ್ಲ. 
ಆದ್ದರಿಂದ ತಾವು ಊಹಿಸುವ ಈ ತಾತ್ತಿ ಕ ನಿಲುವಿನ ಬಗ್ಗೆ ಅಧ್ಯಾಪಕರು ತಮ್ಮದೇ 
ಒತ್ತಡಗಳ ಕಾರಣದಿಂದಾಗಿ ಶ್ರದ್ದೆ ಕಳೆದುಕೊಳ್ಳುತ್ತಾರೆ. ಆದರೆ ತಮ್ಮ ಈ ಮಗುವಿನ 
ಪರವಾದ ಕಾಳಜಿಗಳಿಗೆ ಮೇಲೆ ತಿಳಿಸಿದಂತಹ ವೈಜ್ಞಾನಿಕ ಕಾರಣಗಳಿವೆ ಎಂಬುದನ್ನು 
ಅಧ್ಯಾಪಕರು ಮನಗಂಡಾಗ, ಇದೊಂದು ವೈಜ್ಞಾನಿಕ ಸತ್ಯ ಎಂದು ಅವರಿಗೆ ಮನವರಿಕೆ 
ಮಾಡಿಕೊಟ್ಟಾಗ ತಮ್ಮ ನಂಬಿಕೆಗಳ ಮೇಲೆ ಅವರಿಗೆ ಅಪಾರ ಶ್ರದ್ದೆ ಮೂಡುತ್ತದೆ. 


ವಿಜ್ಞಾನ ಮತ್ತು ಸಂಸ್ಕೃತ 


ಕಣ್ಣಿಗೆ ಕಾಣುವ ಮತ್ತು ಕಾಣದ ವೈಜ್ಞಾನಿಕ ಸತ್ಯಗಳ ಬಗ್ಗೆ ಶ್ರದ್ದೆಯನ್ನು ಹುಟ್ಟಿಸುವುದೇ 
ವಿಜ್ಞಾನ ಪಾಠಗಳ ಪ್ರಮುಖ ಉದ್ದೇಶವಾಗಿರಬೇಕು. ಚಾರಿತ್ರಿಕವಾಗಿ ವಿಜ್ಞಾನಪ್ರಧಾನವಾದ 
ಸಮಾಜವನ್ನು ಕಟ್ಟಿಕೊಂಡಿರುವ ಪಾಶ್ಚಾತ್ಯರಿಗೆ ತಮ್ಮ ವಿಜ್ಞಾನದ ಆವಿಷ್ಕಾರಗಳ ಬಗ್ಗೆ 
ಆಳವಾದ ನಂಬಿಕೆ ಇದೆ. ಅಲ್ಲದೆ ಈ ನಂಬಿಕೆ ಶ್ರದ್ದೆಗಳು ಅವರ ನಿತ್ಯ ಜೀವನದ 
ಅವಿಭಾಜ್ಯ ಅಂಗವಾಗಿ ಕಂಡುಬರುತ್ತವೆ. ಈ ನಂಬಿಕೆ ಹುಟ್ಟಿರುವುದಕ್ಕೆ ಕಾರಣ 


$ 
ಪಾಶಾತ್ನರೆಲ್ಲರಿಗೂ ವಿಜ್ಞಾನದ ಪರಿಕಲ್ಪನೆ, ಅರ್ಥವ್ಯಾಪ್ತಿಗಳು ಸಂಪೂರ್ಣವಾಗಿ ತಿಳಿದಿದೆ 


ಎಂದೇನೂ ಅಲ್ಲ. ಆದರೆ ವಿಜ್ಞಾನ ಹೀಗೆ ಹೇಳುತ್ತದೆ ಎಂದಾದರೆ ಸಾಕು. ಅವರಿಗೆ 
ಆ ಬಗ್ಗೆ ಶ್ರದ್ದೆ ಮೂಡಿ ಅದು ಅವರ ಸಮೂಹ ನಡವಳಿಕೆಯಲ್ಲಿ ಸಹಜವಾಗಿ 
ಕಂಡುಬರುತ್ತದೆ. ಇದು ವಿಜ್ಞಾನ ಅವರ ಸಂಸ್ಕೃತಿಯ ಭಾಗವಾಗಿರುವುದನ್ನು 
ನಿರ್ವಿವಾದವಾಗಿ ತೋರಿಸುತ್ತದೆ. 

ವಿಜ್ಞಾನವಿಮುಖವಾದ ಸರಾಸರಿ ಭಾರತೀಯ ಮನಸ್ಸು ಈ ಬಗೆಯ ವೈಜ್ಞಾನಿಕ 
ಚಿಂತನೆಗಳು ದಿನನಿತ್ಯದ ಬದುಕಿನಲ್ಲಿ ಅನ್ವಯವಾಗುತ್ತವೆ ಎಂಬುದನ್ನು ಮನಗಾಣುವುದೇ 
ಇಲ್ಲ. ಈ ವಿಜ್ಞಾನವಿಮುಖತೆಗೆ ಚಾರಿತ್ರಿಕ ಕಾರಣಗಳಿವೆ ಎಂದು ಪ್ರೊ. ಕೃಷ್ಣಕುಮಾರ್‌ 
ಭಾವಿಸುತ್ತಾರೆ. ಅವರ ಪ್ರಕಾರ ಭಾರತ ತನ್ನನ್ನು ತಾನು ಪಾಶ್ನಾತ್ಯ ಸಂಸ್ಕೃತಿಗೆ 
ತೆರೆದುಕೊ೦ಡದ್ದು ವಸಾಹತುಶಾಹಿ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ಭಾರತೀಯ 
ಮನಸ್ಸು ವಸಾಹತುಶಾಹಿಗೆ ಸ್ಪಾಭಾವಿಕವಾಗಿಯ ತೋರಬಹುದಾದ ತಿರಸ್ಕಾರ 


ಶಿಕ್ಷ ಣದ ಆದರ್ಶಗಳ ಸಾಧ್ಯತೆಗಳು ಮತ್ತು ಮಿತಿಗಳು / 35 


ಪಾಶ್ಹಾತ್ಯಮೂಲದ ವಿಜ್ಞಾನಕ್ಟೂ ಅನ್ರಯವಾಗಿಬಿಟ್ಟಿತು. ಹಾಗಾಗಿ ಭಾರತೀಯ ಮನಸ್ಸು 
ಸಾರಾಸಗಟಾಗಿ ವಿಜ್ಞಾನಕ್ಕೆ ವಿಮುಖವಾದ ಸ್ವಭಾವವನ್ನು ಬೆಳೆಸಿಕೊಂಡಿತು. ವಿಜ್ಞಾನ 
ಎಂಬುದು "ವಿದೇಶೀ ವಿರೋಧ” (Xenophobia)s ಭಾಗವಾಗಿ ಧಾಟಿತೀೆ 
ಮನಸ್ಸಿನಲ್ಲಿ ಬೇರೂರಿ ಇಡೀ ಒಂದು ಜನಸಮುದಾಯ ವಿಜ್ಞಾನವನ್ನು ಗಂಭೀರವಾಗಿ 
ತೆಗೆದುಕೊಳ್ಳಲೇ ಇಲ್ಲ. ಒಂದು ಹಜ್ಜೆ ಮುಂದೆ ಹೋಗಿ ಹೇಳಬೇಕೆಂದರೆ ವಿಜ್ಞಾನಿವಿರೋಧಿ 
ಭಾವನೆಯನ್ನು ಬೆಳೆಸಿಕೊಂಡಿತು. 'ಅದರೆ ಇಂತಹದೇ ಒಂದು ಸ ಸಂದರ್ಭದಲ್ಲಿ ಜಪಾನ್‌ 
ನಮ್ಮಂತೆ ಆಗಲಿಲ್ಲ ಎ೦ದು ಬಾರನ್‌ ಎಂಬ ತಜ್ಞ ಭಾವಿಸುತ್ತಾನೆ. ಜಪಾನೀಯರು 
ತಮ್ಮತನವನ್ನು ಕಳೆದುಕೊಳ್ಳದೆ ವಿಜ್ಞಾನವನ್ನು ತಮ್ಮದಾಗಿಸಿಕೊಂಡರು. ಮೇಲ್ನೋಟಕ್ಕೆ 
ಸಮಂಜಸವಾಗಿ ಕಾಣುವ ಈ ವಿಚಾರಸರಣಿಯನ್ನು ತೀವ್ರ ವಿಮರ್ಶೆಗೆ 
ಗುರಿಪಡಿಸಬೇಕೆಂಬುದೂ ನಿಜ. 


ಮೌಲ್ಯ ಮತು ್ರಿ ವೈಜ್ಞಾಭಿಕ ಮನಸ್ಸು 


ವೈಜ್ಞಾನಿಕ ಮನೋಭಾವನೆಯನ್ನು ರೂಢಿಸಿಕೊಳ್ಳುವುದು ಎ೦ದರೆ ಹಿಂದಿನ ಎಲ್ಲಾ 
ಪರಂಪರಾನುಗತ ನಂಬಿಕೆಗಳಿಂದ ಬಿಡಿಸಿಕೊಂಡು ಐಕಾವಿಕಿ ಆಧುನಿಕವಾಗುವುದು 
ಎಂದು ಭಾವಿಸುವವರೇ ಹೆಚ್ಚು. ವಿಜ್ಞಾವ- ತಂತ್ರಜ್ಞಾನ ತರುವ ಆಧುನಿಕತೆಯ 
ಇತೆಜೊತೆಗೇ ಮೌಲ್ಯ ರಹಿತವಾದ ಒಂದು ಸ್ಪೇಚ್ಛಾ ಚಾರದ ಮನೋಭಾವನೆ 
ಢಿಸಿಕೊಳ್ಳುವವರೇ ಹೆಚ್ಚು ಆದರೆ ನಿಜವಾದ ವೈಜ್ಞಾನಿಕ ಮನಸ್ಸು ಮೌಲ್ಯಗಳನ್ನು 
ಗೊಡ್ಡುನಂಬಿಕೆಗಳ ಮೇಲೆ ಕಟ್ಟುವ ಬದಲು ವೈಚಾರಿಕ ನೆಲೆಗಳ ಸಮರ್ಥನೆಯನ್ನು 
ಅರಸುತ್ತದೆ. ಮೌಲ್ಯವಿಲ್ಲದ ಬದುಕು ವೈಜ್ಞಾನಿಕವೂ ಅಲ್ಲ ಎ೦ದು ನಿಜವಾದ ವಿಜ್ಞಾನಿಗಳಿಗೆ 
ಬರ. ಇಂತಹ ಮೌಲ್ಕ ವಂತ ವೈಜ್ಞಾನಿಕ ಮನೋಧರ್ಮದ ಜನ 
೯ಪಶ್ಚಿಮಗಳರಡರಲ್ಲೂ ಇದ್ದಾರೆ. ಅದರೆ" ಇದೇ ಮಟ್ಟದ ವಿಚಾರಶೀಲತೆಯನ್ನು 
ಶ್ರೀ ಕರಗ ಇಂದಿನ ಶಶ್ಚೆ ೈಕ್ಷಣಿಕ-ರಾಜಕೀಯ-ಆಧ್ಯಾತ್ಮಕ ಪರಿಸರದಲ್ಲಿ ಬೆಳೆಸಿಕೊಳ್ಳಲು 
ಸಾಧ್ಯವಿಲ್ಲ ನಮ್ಮ ಇಂದಿನ ಪರಿಸರ ಇದಕ್ಕೆ ಪೂರಕವಾಗಿಲ್ಲ. ಹಾಗಾಗಿ ನಮ್ಮ ನಡುವಿನ 
ಸಾಮಾನ್ಯರು ಹಿಂದಿನ ನಂಬಿಕೆ ಆಧಾರಿತ ಆಚರಣೆಗಳನ್ನು ಕಳೆದುಕೊಳ್ಳುವುದರ 
ತೊತೆಗೆ ವಿಜ್ಞಾನವನ್ನು ಪಡೆಯಲಾರದೆ ಕೇವಲ ಸೆ ಸ್ಪೀಚ್ಛಾಚಾರವನ್ನು ಉಳಿಸಿಕೊಳ್ಳುವುದೆ 
ಹಚ್ಚು. ಹಾಗಾಗಿ ಮೌಲ್ಯಗಳಿಗೆ ಆಧಾರವಾಗಿ ನಿಲ್ಲಬಲ್ಲ ವಿಚಾರಶೀಲ 
ವ್ಯಕ್ತಿಗಳು ಅನುಸರಣೇಯ ಮಾದರಿಯಾಗಿ ನಮ್ಮ ಮಕ್ಕಳಿಗೆ, ಯುವಪೀಳಿಗೆಗೆ 
ಕಂಡುಬರುತ್ತಿಲ್ಲ. ನಮ್ಮ ಮಕ್ಕಳು ಮೌಲ್ಕರಹಿತ ಮಾದರಿಗಳಂದಲೆ € ತಮ್ಮ ಜೀವನ 
ಪಾಠವನು ಬ ಅಪ್ಪದ್ಧಾಮೂರ್ವಕವಾಗ ಕಲಿಯುತ್ತಿದ್ದಾರೆ. ಬಹುಸಂಖ್ಯಾತರ ಮೌಲ್ಯರಹಿತ 
ಭರ್‌. ಬೇರುಬಿಟ್ರಿರುವ ಕೀಳು ಅಭ್ಞರುಚಿಯನ್ನೇ ಜಾಗತಿಕ ಮಾರುಕಟ್ಟೆ ತನ್ನ 
ಒಲಡವಾಳ ಮಾಡಿಕೊಂಡಿದೆ. ಇಂತಹ ಪರಿಸರದ ೪ ಶಿಕ್ಷಣದ ಆದರ್ಶಗಳು ಎ ಡರೂ 


bn 


36 / ಜಾಗತೀಕರಣ, ಶಿಕ್ಷಣ ಮತ್ತು ಸಮಾಜ 


ಕೈಗಟುಕದ ಎತ್ತರದಲ್ಲಿ ಬ್ರಹ್ಮಸೂತ್ರದ ಕಗ್ಗಂಟಿನಂತೆ ನಿಂತುಬಿಟ್ಟರೆ ಯಾರು ತಾನೇ 
ಇವುಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ? ಅತಿ ಹಚ್ಚು ಎಂದರೆ ನಮ್ಮ 
ಪುಶಿಕ್ಷಣಾರ್ಥಿಗಳು ಪರೀಕ್ಷೆ ಬರೆಯುವ ಸಲುವಾಗಿ ಈ ತಾತ್ತ್ಮಿಕ ಅಂಶಗಳನ್ನು ಬಾಯಿಪಾಠ 
ಮಾಡಿ ಪರೀಕ್ಷೆಯಲ್ಲಿ ಬರೆದು ಮರೆತುಬಿಡಬಹುದಷ್ಟೆ. 


ಭಾರತೀಯರ ಪಾರಂಪರಿಕ ವಿಜ್ಞಾನ 


ತೀವ್ರ ಆಕ್ರಮಣಕಾರಿ ಸ್ವಭಾವವಿಲ್ಲದ ಭಾರತೀಯರು ಶತಮಾನಗಳ ಕಾಲ ಒಂದಲ್ಲ 
ಒ೦ದು ಬಗೆಯ ದಬ್ಬಾಳಿಕೆಯಲ್ಲಿ ನಲುಗಿ ಹೋಗಿರುವುದು ಚಾರಿತ್ರಿಕ ಸತ್ಯ. ಭಾರತ 
ಸಾವಿರಾರು ವರ್ಷಗಳ "Ge ತನ್ನದೇ ಜ್ಞಾನಭಂಡಾರವನ್ನು , ಜ್ಞಾನಪದ್ಧತಿಗಳನ್ನು 
ಕಂಡುಕೊಂಡು ಅನುಸರಿಸುತ್ತ ಬಂದಿತ್ತು. pe ಪರಕೀಯರು ದಮನಕಾರಿ ತಂತ್ರಗಳನ್ನು 
ಮಾತ್ರ ಬಳಸುತ್ತಿದ್ದುದರಿಂದ ಸ್ಥಳೀಯ ಜ್ಞಾನಭಂಡಾರದ ಲಾಭವನ್ನು ಪಡೆದರೂ 
ಅದಕ್ಕೆ ಪ್ರತಿಯಾಗಿ ಯಾವ ಕೃತಜ್ಞತಾ ಭಾವನೆಯನ್ನೂ ಸೂಚಿಸುತ್ತಿರಲಿಲ್ಲ. ವ್ಯಾಪಾರಿಯೊಬ್ಬ 
ತಾನು ಪಡೆಯುತ್ತಿರುವ ವಸ್ತುವಿನ ಮಹತ್ತ್ವವನ್ನು ತಿಳಿದೂ ಅದನ್ನು ಮರೆಮಾಚುವಂತೆ 
ಈ ಪರಕೀಯರು ಇಲ್ಲಿಯ ಜ್ಞಾನಪದ್ಧತಿಯ ಲಾಭವನ್ನು ಪಡೆದರೂ ಅದರ ಮಹತ್ತ್ವವನ್ನು 
ಮುಕ್ತವಾಗಿ ಅಂಗೀಕರಿಸುತ್ತಿರಲಿಲ್ಲ ಹೀಗಾಗಿ ಭಾರತೀಯರು ತಮ್ಮಲ್ಲೇ ಇದ್ದ ಅಮೂಲ್ಯ 
ಜ್ಞಾನಭಂಡಾರದ ಮಹತ್ತ್ವವನ್ನು ಕಡೆಗಣಿಸಿದರು. ಜೊತೆಗೆ ತಮ್ಮ ನಡುವೆ 
ಅಮೂಲ್ಯವಾದದ್ದು ಯಾವುದೂ ಇಲ್ಲವೇನೋ ಎಂದೂ ಭಾವಿಸತೊಡಗಿದರು. 
ಹಾಗಾಗಿ ತಮ್ಮತನವನ್ನು ತೊರೆದು ಪರಕೀಯರನ್ನು ಅನುಕರಿಸುವ ಕಲೆಯನ್ನು 
ಕರಗತಮಾಡಿಕೊಂಡರು. ಹಾಗೆ ನೋಡಿದರೆ ಇಡೀ ಜಗತ್ತಿಗೆ ಗಣಿತದಲ್ಲಿ ಸೊನ್ನೆಯ 
ಕಲ್ಪನೆಯನ್ನು ಕೊಟ್ಟವರು ಭಾರತೀಯರು. ಇದೊಂದು ಅಸಾಧಾರಣ ಕೊಡುಗೆ. 
ಇದಲ್ಲದೆ ಖಗೋಳಶಾಸ್ತ್ರದಲ್ಲೂ ಮಹತ್ತ್ವದ ಜ್ಞಾನವನ್ನು ನಮ್ಮ ಹಿಂದಿನವರು ಪಡೆದಿದ್ದರು. 
ಬನಾರಸ್‌ನಲ್ಲಿರುವ ಹದಿನೇಳನೇ "ಶತಮಾನದಲ್ಲಿ ಕಟ್ಟಲಾಗಿದೆ ಎನ್ನುವ ಆಕಾಶ 
ವೀಕ್ಷಣಾಲಯ (0bservatory) ಆಧುನಿಕ ವಿಜ್ಞಾಧಕ್ಕೆ ಒಂದು ಸ ಸವಾಲು p: )ಿವಷ್ಟರ 
ಮಟ್ಟಿಗೆ ನಿಖರವಾಗಿದೆ. ಅಲ್ಲಿ ಬಳಸಿರುವ ಉಪಕರಣಗಳು ಮತ್ತು ಬಳಸುವ ಪದ್ಧತಿ 
ನಮ್ಮದೇ ನೆಲದ ಜ್ಞಾನಪದ್ಧಶಿಯಿಂದ ಹುಟ್ಟಿದ್ದಾಗಿರಬೇಕು. ಅನೇಕ ಪರೀಣಿತರು ಈ 
ವೀಕ್ಷಣಾಲಯ ಬಹಳ ಹಳೆಯದಿರಬೇಕೆಂದು ಭಾವಿಸುತ್ತಾರೆ. ಇದಲ್ಲದೆ ದಕ್ಷಿಣ 
ಭಾರತದ ಬ್ರಾಹ್ಮಣರ ಕೆಲವು ಗುಂಪುಗಳಿಗೆ ಅಗಾಧವಾದ ಖಗೋಳಶಾಸ್ತ್ರದ ಜ್ಞಾನ 
ಇದ್ದುದು ದಾಖಲಾಗಿದೆ. ನಿಖರವಾಗಿ ಗ್ರಹ ನಕ್ಷತ್ರಗಳ ಸ್ಥಾನವನ್ನು ಗುರುತಿಸುವ, ಲಕ್ಕ 
ಹಾಕುವ ಇವರ ಪರಿಣತಿಗೆ ಆಧಾರವಾದರೂ ಏನು ಎಂದು ಚಿಂತಿಸಿದ ಬ್ರಿಟಿಷ್‌ ತಜ್ಞ 
(ಪೊ॥ ಪ್ಲೇಫೇರ್‌) ಇಂಟೆಗ್ದಲ್‌ ಕ್ಯಾಲ್ಕ್ಯುಲಸ್‌ ಮತ್ತು ಗುರುತ್ಪಾಕರ್ಷಣೆ ನಿಯಮಗಳನ್ನು 
ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಹೀಗೆ ಅನಂಗ ಖಚಿತ ಸ್ಥಾನಗಳನ್ನು 


ಶಿಕ್ಷಣದ ಆದರ್ಶಗಳ ಸ ಸಾಧ್ಯತೆಗಳು ಮತ್ತು ಮಿತಿಗಳು / 37 


ಗುರುತಿಸಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾನೆ. ಹೀಗೆ ಲೆಕ್ಕಾಚಾರ ಹಾಕಲು ಈ 
ಬ್ರಾಹ್ಮಣರಿಗೆ ಟಿಗ್ಲಾ  ಮೆಟಿಗೆ ಸಮನಾದ ಕ್ಯಾಲ್ಬುಲಸ್‌ ಗಣಿತ ತಿಳಿದಿರಬೇಕಂದು 
ಉಊಹಿಸುತ್ತಾನೆ ಪಾಶ್ಞಾತ್ಯರ ಗಣಿತ ಐದ್ಧತಿಗ ‘© ಜ್ಞಾನ ಸೇರಿಕೊಳ್ಳುವ ಬಹಳ 
ಮೊದಲೇ ಧಂಜಂಟಿರು ಇದನ್ನು ಹೆ ಹೇಗೆ ಕಂಡುಹಿಡಿದರು ಎಂಬುದು ಆಶ್ಚರ್ಯದ 
ಸಂಗತಿ. ಇದಲ್ಲದೆ ಗುರುಗಹದ ನಾಲ್ಕು ಪ್ರಧಾನ ಚಂದಗಳಿಗೆ ಸಂಕೇತವಾಗಿ 'ನಾಲ್ಲರು 
ಹುಡುಗಿಯರು ನೃತ್ಯ ಮಾಡುವೊಕಂೆ., ಶನಿಯ ಏಳು ಚಂದಗಳಿಗೆ ಹೂಂದನಮಂಕೆ 
ಶನಿಯ ಸುತ್ತ Nurs ಕೈಗಳನ್ನು ಚಿತ್ರಿಸಿರುವುದನ್ನೂ ಕಂಡು ಬ್ರಿಟಿಷ್‌ ಖಗೋಳತಜ್ಞಧು 
ದಂಗು ಬಡಿದು ಹೋದರು. ದಕ್ಷಿಣ ಭಾರತದ ಬ್ರಾಹ್ಮಣರ ಬಳಿ ಪ್ರಬಲವಾದ 
ದೂರದರ್ಶಕವೊಂದು ಇದಿರಬೇಕೆಂಬ ಅನುಮಾನ ಇವರನ್ನು ಕಾಡಿದ್ದುಂಟು. ಶನಿಯ 
ಆರನೇ ಚಂದ್ರವನ್ನು ಹರ್ಷಲ್‌ ಕಂಡು ಹಿಡಿಯುವುದಕ್ಕಿಂತ ಬಹಳ ಮೊದಲೇ 
ಾ ತೀಯರು ಶನಿಯ ಏಳು ಚಂದ್ರಗಳನ್ನು ಸಾಂಕೇತಿಕವಾಗಿ ಕೈಗಳಂತೆ ಚಿತ್ರಿಸಿದ್ದು 

ರ್ಯವೇ ಸರಿ. ಒಟ್ಟಿನಲ್ಲಿ ಭಾರತೀಯರು ತಮ್ಮದೇ ಜ್ಞಾನಪ ಪದ್ಧತಿಯನ್ನು ಹೊಂದಿದ್ದರು 
ಸನ್‌ ನಿಸ್ನಂಶಯ. ಗಣಿತದಲ್ಲೂ ಸಹ ತಮ್ಮದೇ ವಿಧಾನಗಳನ್ನು ಅನುಸರಿಸಿ 
ಅತ್ಯಾಧುನಿಕವಾದ ಇಂದಿಗೂ ಸಮಂಜಸವಾದ ಗಣಿತ ಜ್ಞಾನವನ್ನು ಸೃಷಿಸಿದ್ದರು. 
ಆದರೆ ಭಾರತೀಯ ಪರಂಪರೆಯಲ್ಲಿ ಜ್ಞಾನದ ಕೊನೆಯ ಉತ್ತನ್ನ ವನ್ನು 'ಮಾಕ. ಪ್ರಕಟಿಸಿ 
ಯಾವ ಪದ್ಧತಿಯ ಮೂಲಕ ಈ ಅಂತಿಮ ಫ ಫಲವನ್ನು ನಿಡಯೆಲಾಯಕು ಎ೦ಬುದನ್ನು 
ತಿಳಿಸಿಕೊಡುವ ಸಂಪ್ರದಾಯವೇ ಇರಲಿಲ್ಲ. ಹಾಗಾಗಿ ನಮ ಜ್ಞಾನಪದ್ಧತಿ ಸಾರ್ವತಿಕವಾಗಿ 
ಎಲ್ಲರಿಗೂ ಲಭ್ಯವಾಗಲಿಲ್ಲ. ಅದು ಒಂದು ಪರಂಪರೆಯಲ್ಲಿ ಕೆಲವೇ ಕುಟುಂಬಗಳು, 
ಕೆಲವೇ ಸಂಪ್ರದಾಯಗಳ ನಡುವೆ ಹರಿದುಬಂದಿತೇ ಹೊರತು ವ್ಯಾಪಕವಾಗಿ 
ಕಾಸವಾಗಲಿಲ್ಲ. ಅಲ್ಲದೆ ಇದೇ ಜ್ಞಾನದ ಇತರ ಅಮೂರ್ತ ಆಯಾಮಗಳನ್ನು 
ಈ 


ವೈದ್ಯಕೀಯ ಜ್ಞಾನದಲ್ಲೂ ಕೂಡ ಸ್ಥಳೀಯ ಜ್ಞಾನ ಹಾಗೂ ವೈದ್ಯಕೀಯ ಪರಂಪರೆ 


ಅಗಾಧವಾಗಿತ್ತು. ಉದಾಹರಣೆಗೆ ಸಿಡುಬು ರೋಗ ಸಣದ. ತಮ್ಮದೇ ಒಂದು 
ಕಚ್ಛಾ ಪದ್ಧತಿಯ ಇನಾಕ್ಕುಲೇಷನ್‌ ಅನ್ನು ಉತ್ತರ ಭಾರತದ ಜನ ಅನುಸರಿಸುತ್ತಿದ್ದರು. 
ಇದು ಪರಿಣಾಮಕಾರಿಯಾಗಿಯೂ ಇತ್ತು. ಎಡ್ಡರ್ಡ್‌ ಜ ನ್ನರ್‌ ಅನಂತರ ಸು ಸುದಾರಿತ 
ಪದ್ಧತಿಯ ಇನಾಕ್ಕುಲೀಷನ್‌ಅನ್ನು ಜಾರಿಗೆ ತಂದ. ಅಭನಿಗೊ ಕೂಡ ಟರ್ಕಿ ದೇಶದಲ್ಲಿ 


ವಿಮುಎ೦ದರೆ ವಸಾಹತುಶಾಹಿ ಅಳಿಕೆಗೆ ಕೊದಲು" ನಷರ್ಬರೇಷ ತಮದೇ ಆದ 
ಹಿ 


jy 
£ 
[oR 
) 
K 
1 
€) 


R 4 ~d ೩ ಅಧ | 
ಲ್ಲೂ ಸಹ ಸ್ಥಳೀಯ ತಂತ್ರಜ್ಞಾನ ಆ ಕಾಲದ ಪ್ರಪಂಚದ ಇತರ 


38 / ಜಾಗತೀಕರಣ, ಶಿಕ್ಷ ಣ ಮತ್ತು ಸಮಾಜ 


ಭಾಗಗಳ ತಂತ್ರಜ್ಞಾನಕ್ಕಿಂತ ಚೆನ್ನಾಗಿಯೇ ಇತ್ತು. ಉದಾಹರಣೆಗೆ ಪ್ರಪಂಚದಲ್ಲೇ 
ಅತ್ಯುತ್ತಮವಾದ ಉಕ್ಕನ್ನು ಭಾರತೀಯರು ತಯಾರಿಸುತಿದ್ದರು. ಮಂಜುಗಡ್ಡೆಯನ್ನು 

ತಯಾರಿಸುವ ಕಲೆಯೂ ಭಾರತೀಯರಿಗೆ ಬಹಳ ಮೊದಲೇ ತಿಳಿದಿತ್ತು ಆದರೆ 
ಅಲ್ಲಸಂಖ್ಯೆಯ ಕಸುಬುದಾರರಿಗೆ ಮಾತ್ರ ಗೊತ್ತಿದ್ದ ಈ ವಿಜ್ಞಾನ, ಗಣಿತ ಮತ್ತು 
ತಂತ್ರಜ್ಞಾನಗಳು ವಸಾಹತುಶಾಹಿ ಆಳ್ಸಿಕೆ ತಂದ ಪಲ್ಲಟಗಳಿಂದಾಗಿ ಕಳೆದುಹೋದುವು. 
ಜ್ಞಾನವನ್ನು ಹಂಚಿಕೊಳ್ಳದ ಮನೋಭಾವ ಈ ದೇಶದ ಎಲ್ಲ ಜನಾಂಗಗಳಲ್ಲೂ ಇತ್ತು 
ಗಿರಿಜನರು ಇಂದಿಗೂ ಸಹ ತಮ್ಮ ಪಾರಂಪರಿಕ ಔಷಧೀಯ ಸಸ್ಯಗಳ ಬಗೆಗಿನ 
ಜ್ಞಾನವನ್ನು ಇತರರೊಡನೆ ಹಂಚಿಕೊಳ್ಳುವುದಿಲ್ಲ. ಅದಕ್ಕೆ ತಮ್ಮದೇ ಕಾರಣಗಳನ್ನು 
ಕೊಡುತ್ತಾರೆ. ಉತ್ಸಷ್ಟ ಗುಣಮಟ್ಟದ ಉಕ್ಕನ್ನು ತಯಾರಿಸುವ ಕಲೆಯನ್ನು ಕೆಲವು 
ಸಮುದಾಯಗಳು ಕರಗತ ಮಾಡಿಕೊಂಡಿದ್ದವು. ಈ ಕಲೆಯೂ ಹೆಚ್ಚು ಪ್ರಚಾರವಾಗಲಿಲ್ಲ. 
ಹಾಗಾಗಿ ನಮ್ಮದೇ ನೆಲದಲ್ಲಿ ಹುಟ್ಟಿದ ಉತ್ತಮ ಜ್ಞಾನವನ್ನು ಕಳೆದುಕೊಂಡು ಯೂರೋಪ್‌ 
ಮೂಲದ್ದೆಲ್ಲಾ ಶ್ರೇಷ್ಠ ಎಂಬ ತಿಳುವಳಿಕೆಗೆ ಇಡೀ ರಾಷ್ಟ್ರವೇ ಬಂದು ನಿಂತಿತು. ಇಂದು 


[eo NS, 


ಜಾಗತೀಕರಣದ ಪ್ರಭಾವ ಇದೇ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತಿದೆ. 


ಬ್ರಿಟಿಷರ ಆಳಿಕೆಯಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿಯೂ ಕಳೆಗುಂದಿತು. 
ಗಾಂಧಿಜಿಯವರ ಮಾತುಗಳಲ್ಲೇ ಈ ವಿಷಯವನ್ನು ಹೇಳುವುದಾದರೆ "ಕಳದ ಐವತ್ತು 
ಅಥವಾ ನೂರು ವರ್ಷಗಳ ಬ್ರಿಟಿಷ್‌ ಆಳ್ಗಿಕೆಯಲ್ಲಿ ಭಾರತೀಯರ ಅನಕ್ಷರತೆ ಹೆಚ್ಚಾಗಿದೆ. 
ಇದನ್ನು ನಾನು ಯಾವ ಸಂಕೋಚವೂ ಇಲ್ಲದೆ ಹೇಳುತ್ತೇನೆ. ನಮ್ಮ ನೆಲದಲ್ಲಿ ಭದವಾಗಿ 
ಬೇರೂರಿದ್ದ ಶಿಕ್ಷಣ ಪದ್ದತಿಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲೆ ಅದರ ಬೇರನ್ನು 
ಅಗೆದುಹಾಕಲಾಗಿದೆ. ಹೀಗೆ ಬೇರುಗಳಿಂದ ತೆಗೆದ ಮಣ್ಣನ್ನು ಪುನಃ ಮುಚ್ಚಿದ್ದರೆ 
ಒಳ್ಳಯದಿತ್ತು. ಆದರೆ ಅದನ್ನು ಹಾಗೆಯೇ ಬಿಡಲಾಗಿದೆ. ಶಿಕ್ಷಣ ಎಂಬ ಸುಂದರ 
ವೃಕ್ಷ ಒಣಗಿ ನಿಂತಿದೆ”. ಬ್ರಿಟಿಷ್‌ ಆಡಳಿತ ವ್ಯವಸ್ಥೆಯಿಂದ ಭಾರತ ಮತ್ತು ಬರ್ಮಾ 
ಎರಡರಲ್ಲೂ ಶಿಕ್ಷಣದ ವ್ಯವಸ್ಥೆಗೆ ಹಾನಿಂಶಾಗಿದೆ ಎಂದು ಗಾಂಧೀಜಿ 
ಅಭಿಪ್ರಾಯಪಡುತ್ತಾರೆ. 

ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಸುಷ್ಠಪಡಿಲು ಇಚ್ಛಿಸುತ್ತೇನೆ. ಕೆಲವು 
ಕಟ್ರಾ ಭಾರತೀಯರು ಭಾರತದಲ್ಲಿ ಎಲ್ಲಾ ವಿಷಯಗಳಲ್ಲೂ ಪರಿಣತಿಯಿತ್ತೆಂದೂ ಮತ್ತು 
ಅದು ವೇದಗಳಲ್ಲೇ ಹೇಳಿದೆಯೆಂದೂ ಪ್ರತಿಪಾದಿಸುತ್ತಾರೆ. ಅವರು ಪುಷ್ಣಕವಿಮಾನಗಳು, 
ಎಂದರೆ ರೈಟ್‌ ಸಹೋದರರು ಕಂಡುಹಿಡಿದಂತಹ ವಿಮಾನಗಳು ನಮ್ಮಲ್ಲೇ ಇದ್ದುವೆಂದು 
ವಾದಿಸುತ್ತಾರೆ. ಅಥವಾ ಚರಕ ಶುಶ್ರುತರ ಅಯುರ್ವೇದದಲ್ಲಿ ಎಲ್ಲವೂ ಸಾಧ್ಯವಾಗಿತ್ತೆಂದೂ 
ಆದರೆ ಈಗ ಅದು ಮರೆತುಹೋಗಿದೆಯೆಂದೂ ಹೇಳತ್ತಾರೆ. ಇವು ಅವೈಜ್ಞಾನಿಕ 
ಊಹೆಗಳು ಎಂಬುದನ್ನು ಮನಸಿನಲ್ಲಿಟ್ಟುಕೊಂಡೇ ವಾಸ್ತವಾಂಶಗಳನ್ನು ಮನಗಾಣಬೇಕು. 


ಶಿಕ್ಷಣದ ಆದರ್ಶಗಳ ಸಾಧ್ಯತೆಗಳು ಮತ್ತು ಮಿತಿಗಳು / 39 


ತನ್ನ ದೇ ಆದ ಶಿಕ್ಷಣ ಪದ್ದ ತಿಯನ್ನು ಕಳೆದುಕೊಂಡ ಭಾರತದ ಪರಿಸ್ಥಿತಿ ಸ್ಹಾತಂತ್ರ್ಯ 
ಬಂದು ps ಶತಮಾನ ಯೂಂದರೂ ಅಭಿವ ೈದ್ಧಿಯನ್ನು ಸಾಧಿಸಲಿಲ್ಲ ಶಿಕಣದಲ್ಲಿ 
ಮೂಲಭೂತ ಬದಲಾವಣೆಯನ್ನು ತರಲಾ ಲಿಲ್ಲ. ಆಯೋಗಗಳ ಮೇಲೆ 
ಆಯೋಗಗಳನ್ನು ರಚೆಸಿ ವರದಿಗಳನ್ನು ತರಿಸಿ ರೋಗ ಎಷ್ಟು ಉಲ್ಲಣವಾಗಿದೆ ಎಂದು 
ಗುರುತಿಸಿದ್ದಷ್ಟೇ Sud. ಇದಕ್ಕೆ "ಪರಿಹಾರ ಸಾಧ್ಯ ಎಂದು ಅಲೋಚಿಸುವವರೆ: 
ಕಂಡುಬರುತ್ತಿಲ್ಲ. ಸಮಸೆ ್ಯ ಬೃ ಹೆದಾಕಾರವಾಗಿ ಜೆಳೆದಪೂ ಪರಿಹಾರ ತನ, ಸ ಸ್ವಾಭಾವಿಕ 
ಪಥವನ್ನು ಅನುಸರಿಸಲ pe ಹೇಳಿ ಕೈಚೆಲ್ಲಿ ಕುಳಿತುಬಿಡುವ ಸ್ಪಭಾವ ಸಾಮಾನವಾಗಿ 
ಎಲ್ಲರಿಗೂ ಬಂದುಬಿಡುತ್ತದೆ. ನಮ್ಮ ಪರಿಸ್ಥಿತಿಯೂ ಹಾಗೆ. ಇಂದಿನ ಶಿಕ್ಷಣದಲ್ಲಿ 
ಆಗಬಹುದಾದ ಕ್ರಾಂತಿ ಕ್ಷಿಪ್ರ ಬದಲಾವಣೆಗಳ ಸರಣಿ ಅಲ್ಲ. ಬಹಳಕಾಲ ಎಲ್ಲರೂ 
ಒಟ್ಟಾಗಿ ಶ್ರಮಿಸಬೇಕಾದ ವಷಯ. ಮೊದಲು ಜನಸ ೦ಖ್ಯಾ ನಿಯಂತ್ರಣ, ಪರಿಸರ 
ಸಂರಕ್ಷಣೆಗಳು ನಮ್ಮ ಅಭಿವೃದ್ಧಿ ಯ ಆದ್ಯತೆಗಳಾಗಬೇಕು. ಶಿಕ್ಷಣ ಇದಕ್ಕ ಪೂರಕವಾಗಬೇಕು. 
ಆರೋಗ್ಯಕರ ಜೀವನದೃಷ್ಟಿಯನ್ನು ರೂಪಿಸುವ ಮೂಲಕ ಶಿಕ್ಷಣ ನಮ್ಮ ಮೂಲಭೂತ 
ಸಮಸ್ಯೆಗಳಿಗೆ ಪರಿಹಾರ ಕೊಡಬಲ್ಲದು. ಇಂದು ಇಡೀ ದೇಶ ಕೆಟ್ಟ ಟ್ರಾಫಿಕ್‌ ಜಾಮ್‌ನಲ್ಲಿ 
ಸಿಕ್ಕಿಕೊಂಡಂತೆ ದಾರಿಗಾಣದೆ ಚೀರಾಡುತ್ತಿದೆ. ಯೊನಿ ಒಂದು ಕಗ್ಗಂಟನ್ನು 
ಬಿಡಿಸಿದರೆ ಉಳಿದ್ದದೆಲ್ಲಾ ಸಲೀಸಾಗಿ ಸಾಗುವಂತೆ ಶಿಕ್ಷಣದ ಕೆಲವು ಕಗ್ಗಂಟುಗಳನ್ನು 
ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. 


